ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ 


ಪ್ರಶ್ನೆ ಸ 


733 

ಶ್ರೀ ಎನ್‌, ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆ 
ಕ್ಷೇತ್ರದಿಂದ ಚುನಾಯಿತರಾದವರು) 
05.03.2021 


ಕೃಷಿ ಸಚಿವರು 


[GoM 


ಸಂ 


ಮಂಡ್ಯ ಜಿಲ್ಲೆಯಲ್ಲಿ ರೈತ ಸಿರಿ 
ಯೋಜನೆಯಡಿಯಲ್ಲಿ ಬೆಳೆಗಾರರನ್ನು 
ಉತ್ತೇಜಿಸಲು ಕಳೆದ ಮೂರು 
ವರ್ಷಗಳಿಂದ ಎಷ್ಟು ಅನುದಾನ 
ಬಿಡುಗಡೆ ಮಾಡಲಾಗಿದೆ; ಹಾಗೂ 
ರೈತರಿಗೆ ಮೊತ್ತವನ್ನು 
ಪಾವತಿಸಲಾಗಿದೆ; (ತಾಲ್ಲೂಕುವಾರು 
ವಿವರ ನೀಡುವುದು) 


K 
ಎಷ್ಟು 


ರೈತಸಿರಿ ಯೋಜನೆಯನ್ನು 2019-20ನೇ ' ಸಾಲಿನಿಂದ 
ಅನುಷ್ಟಾನಗೊಳಿಸಲಾಗುತ್ತಿದೆ. ಈ ಯೋಜನೆಯಡಿ ಮಂಡ್ಯ ಜಿಲ್ಲೆಗೆ 
ರೂ.1.26 ಲಕ್ಷಗಳನ್ನು ಬಿಡುಗಡೆಗೊಳಿಸಲಾಗಿದೆ. ಇದರಲ್ಲಿ ರೂ.8.69 


ಲಕ್ಷಗಳ ಮೊತ್ತವನ್ನು ರೈತರಿಗೆ ಪಾವತಿಸಲಾಗಿದೆ 


Rk೪ಳ ಯೋಜನೆಯಡಿ ಒಟ್ಟು ರೂ.18.50 ಲಕ್ಷಗಳ ಅನುದಾನ 
ಬಿಡುಗಡೆಯಾಗಿದ್ದು, ರೂ.17.48 ಲಕ್ಷಗಳ ಮೊತ್ತವನ್ನು ರೈತರಿಗೆ 


ಪಾವತಿಸಲಾಗಿದೆ, 


ತಾಲ್ಲೂಕುವಾರು ವಿವರಗಳನ್ನು ಅಸುಬಂಧ-1ರಲ್ಲಿ ನೀಡಿದೆ 


2020-21ನೇ ಸಾಲಿನಲ್ಲಿ ಈ 
ಕಾರ್ಯಕ್ರಮದಲ್ಲಿ ನಿಗಧಿಪಡಿಸಲಾದ 


ಗುರಿ ಎಷ್ಟು; ಎಷ್ಟು ಹೆಕ್ಟೇರ್‌ ಗಳಲ್ಲಿ 


ಸಿರಿಧಾಸ್ಯವನ್ನು ಬೆಳೆಯಲಾಗಿದೆ? 
(ತಾಲ್ಲೂಕುವಾರು ವಿವಿರ 
ನೀಡುವುದು) 


2020-21ನೇ ಸಾಲಿಗೆ ರೈತಸಿರಿ ಯೋಜನೆಯಡಿ ಯಾವುದೇ ಗುರಿ 
ನಿಗದಿಪಡಿಸಿರುವುದಿಲ್ಲ. ಆದಾಗ್ಯೂ ಮುಂಗಾರು ಹಂಗಾಮಿನಲ್ಲಿ 24.81 
ಹೆಕ್ಟೇರ್‌ ಪ್ರದೇಶದಲ್ಲಿ ಸಿರಿ ಧಾನ್ಯಗಳನ್ನು ಬೆಳೆಯಲಾಗಿದೆ. 


ತಾಲ್ಲೂಕುವಾರು ವಿವರಗಳನ್ನು ಅನುಬಂಧ-2ರಲ್ಲಿ ನೀಡಿದೆ 


ಸಂಖ್ಯ: AGRI-AML/55/2021 


ಡಿಸೊಬಂಡ - 


EL 


2019-20 ನೇ ಸಾಲಿನಲ್ಲಿ ರೈತಸಿರಿ ಯೋಜನೆಯಡಿ ಮಂಡ್ಯ ಜಿಲ್ಲೆಗೆ 


ಬಿಡುಗಡೆಯಾದ ಅನುದಾನದ ವಿವರ -(ಅನುಬಂಧ-॥ 


ರಾಜ್ಯವಲಯ ಆರ್‌.ಕೆ.ವಿ.ವೈ 
ಜಿಲ್ಲೆ ತಾಲೂಸು ers ವೆಚ್ಚ (ರೂ Fey ವೆಚ್ಚ (ರೂ 
ಅತೆಗಳಲಿ ಲಕ್ಷಗಳಲ್ಲಿ (ರೂ ಲಕಗಳಲ್ಲಿ 
ಕಗಳಲ್ಲ ಲಫೆಗಳಲ್ಲಿ 
ಮಂಡ್ಯ 1.82 1.02 2.83 2.65 
ಮದ್ದೂರು 1.16 0.50 1.67 1.40 
ಮಳವಳ್ಳಿ 2.35 1.44 3.79 3.78 
ಮಂಡ್ಯ | ಶ್ರೀರಂಗಪಟ್ಟಣ 0.64 :0.50 1.08 0.83 
ಪಾಂಡವಪುರ 0.63 0.60 1.02 0.96 
ಕೆ.ಆರ್‌.ಪೇಟಿ 2.50 2.50 4.48 448 
ನಾಗಮಂಗಲ 2.16 2.13 3.62 3.38 
ಜಿಲ್ಲೆ ಒಟ್ಟು 11.26 8.69 18.50 17.48 


-ಡಿನಿಖಂದೆ -U_ ಈ 


2020-21 ನೇ ಸಾಲಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬೆಳೆದೆ 
ಸಿರಿಫಾಸ್ಯಗಳ ವಿಸ್ತೀರ್ಣ (ಹೆಕ್ಟೇರ್‌ ಗಳಲ್ಲಿ) 
(ಅನುಬಂಧ -॥॥) 


ತಾಲ್ಲೂಕು ವಿಸ್ತೀರ್ಣ (ಹೆಕ್ಟೇರ್‌) 
ಕೆ.ಆರ್‌. ಪೇಟೆ 4.86 
ಪದೂರು 3.16 

ಮಳವಲ್ಲಿ 9.48 

ಮಂಡ್ಯ 2.65 
ನಾಗಮಂಗಲ 2.62 
ಪಾಂಡವಪುರ 0.2 
ಶ್ರೀರಂಗಪಟ್ಟಣ 1.84 

ಒಟ್ಟು 24.81 


